CPMG/KA/ BG-GPO/13/ 2003-2005 ಸುವರ್ಣ ಕರ್ನಾಟಕ - 2006 





ಕರ್ನಾಟಕ ರಾಜ್ಯಹ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧, ೨೦೦೫ (ಮಾರ್ಗಶಿರ ೧೦, ಶಕ ವರ್ಷ ೧೯೨೨) 


ಸಂಚಿಕೆ ೪೭ 


| EL 








ಭಾಗ-೪-ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಹರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಕ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಮಾಂಗದ ಮೇರೆಗೆ ರಾಜಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 190 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 31ನೇ ಆಗಸ್ಟ್‌ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 190 ಸಿಎನ್‌ಎಸ್‌ 2005, ದಿನಾಂಕ: 26.03.2005 ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು 
ತಾಲ್ಲೂಕು ಎಡಪದವು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಎಡಪದವು ಇದರ ಆಡಳಿತ ಮಂಟಡಳಿಗೆ ಮಾಡಿದ್ದ ಶ್ರೀಮಾಧವ ದೇವಾಡಿಗ, 
ನಾಗಪ್ಪ ದೇವಾಡಿಗರ ಮಗ, ಕೊಲ್ಪೆಮನೆ, ಅಂಚೆ: ಶಿಬ್ರಿಕೆರೆ, ಮಂಗಳೂರು ತಾಲ್ಲೂಕು ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಗೊಳಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು 
ತಾಲ್ಲೂಕು ಇಡಪದವು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಎಡಪದವು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಪೃಥ್ವಿರಾಜ್‌ ಆರ್‌.ಕೆ. ಬಿನ್‌ ಜೆ. ರುಕ್ಕಯ, ವನಿತಾ ಫಾರ್ಮ್‌, ತೆಂಕ ಎಡಪದವು 
2. ಶ್ರೀ ನೀಲಯ್ಯ ನಾಯ್ಕ ಬಿನ್‌ ಮಂಜಪ್ಪ ನಾಯ್ಕ, ಎರ್ಮಾಳ್‌ ಹೊಸಮನೆ, ಕೆಲೆಂಜಾರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 570 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 195 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 195 ಸಿಎನ್‌ಎಸ್‌ 2005, ದಿನಾಂಕ: 31.03.2005 ರಲ್ಲಿ ಶಿವಮೊಗ್ಗ ಜಿಲ್ಲೆ, ಭದ್ರಾವತಿ 
ತಾಲ್ಲೂಕು, ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಭದ್ರಾವತಿ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀಮತಿ ಅನುಸೂಯಮ್ಮ ಕೋಂ 
ನಾಗರಾಜ, ಭದ್ರಾವತಿ ರವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. 


(೫೭೭) 


೫೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೪-ಎ 





ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ ಶಶಿಕಲಾ ಕೋಂ ವಿಠಲ್‌ ರಾವ್‌, ಬೊಮನಕಟ್ಟೆ ಎರಡನೇ 
ವಿಭಾಗ, ಹಿರಿಯೂರು ಅಂಚೆ, ಭದ್ರಾವತಿ ಇವರನ್ನು ಶಿವಮೊಗ್ಗ ಜಿಲ್ಲೆ, ಭದ್ರಾವತಿ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., 
ಭದ್ರಾವತಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ 
ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 571 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (8-32), ಬೆಂಗಳೂರು, ದಿನಾಂಕ: 16ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೊಳೆನರಸೀಪುರ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಶ್ರೀಧರ್‌ ಬಿನ್‌ ತಾಂಡವೇಶ್ವರ್‌, ಹೊಳೆನರಸೀಪುರ. 
2 ಶ್ರೀಮತಿ ಉಷಾ ಜಯಕುಮಾರ್‌ ಕೋಂ ಬಿ.ಎನ್‌. ಜಯಕುಮಾರ್‌, ಹಾಸನ ರಸ್ತೆ, ಹೊಳೆನರಸೀಪುರ. 
3. ಶ್ರೀ ಎ.ಆರ್‌. ರವಿಕುಮಾರ್‌ ಬಿನ್‌ ರಾಧಾಕೃಷ್ಣ ಶೆಟ್ಟಿ, ಸೀತಾವಿಲಾಸ್‌ ರಸ್ತೆ, ಹೊಳೆನರಸೀಪುರ. 
4. ಶ್ರೀ ಎಂ. ಅಣ್ಣಪ್ಪ ಬಿನ್‌ ಮಲ್ಲಯ್ಯ, ಗಾಂಧೀನಗರ, ಹೊಳೆನರಸೀಪುರ. 
5 ಶ್ರೀ ಬಿ.ಜಿ. ಮಂಜುನಾಥ್‌ ಬಿನ್‌ ಗೋಕುಲ, ರಥದ ಬೀದಿ, ಕೋಟೆ, ಹೊಳೆನರಸೀಪುರ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 689 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 202 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್‌ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 202 ಸಿಎನ್‌ಎಸ್‌ 2005, ದಿನಾಂಕ: 01.04.2005 ರಲ್ಲಿ ಬೆಳಗಾಂ ಜಿಲ್ಲೆ ಖಾನಾಪುರ 
ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ, ನಂದಗಡ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಶಿವಾಜಿ ಸಹದೇವ 
ಪಾಟೀಲ, ಜಲಗಾ ಅಂಚೆ ರವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಮಹಮದ್‌ ಗೌಸ್‌ ಎಂ.ಖಾಜಿ, ಸಾ: ನಂದಗಡ ಇವರನ್ನು 
ಬೆಳಗಾಂ ಜಿಲ್ಲೆ, ಖಾನಾಪುರ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ, ನಂದಗಡ ಇದರ ಆಡಳಿತ ಮಂಡಳಿಗಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 574 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 270 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 5ನೇ ಸೆಪ್ಟೆಂಬರ್‌ 2005 
ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಲ್ಯೂ 270 ಸಿಎನ್‌ಎಸ್‌ 2005, ದಿನಾಂಕ: 29.03.2005 ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲ್ಲೂಕಿನ 
ಅಲ್ಪಸಂಖ್ಯಾತರ ಸಹಕಾರ ಸಂಘ ನಿ., ಸುಳ್ಯ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಪಿ.ಎ. ಮಹಮದ್‌ ಡಿ.ಸಿ.ಸಿ. ಸದಸ್ಯರು, ವಿಷ್ಣು ಸರ್ಕಲ್‌, 
ಗಾಂಧೀನಗರ, ಸುಳ್ಯ ರವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 575 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 353 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್‌ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 353 ಸಿಎನ್‌ಎಸ್‌ 2005, ದಿನಾಂಕ: 30.03.2005 ರಲ್ಲಿ ಕೋಲಾರ ಜಿಲ್ಲೆ ಮಾಲೂರು 
ತಾಲ್ಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., ಮಾಲೂರು ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ 
ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಕೋಲಾರ ಜಿಲ್ಲೆ ಮಾಲೂರು ತಾಲ್ಲೂಕು 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೫೭೯ 





ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., ಮಾಲೂರು ಇದರ ಆಡಳಿತ ಮಂಡಳಿಗಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಆರ್‌. ಸಿ. ವೆಂಕಟರವಣಪ್ಪ ಬಿನ್‌ ಚಿಕ್ಕಣ್ಣ ರಾಜೇನಹಳ್ಳಿ ಮಾಲೂರು ತಾಲ್ಲೂಕು. 
2. ಶ್ರೀಮತಿ ಶೈಲಜ ಕೋಂ ಆರ್‌. ಶ್ರೀನಿವಾಸ್‌, ನಿಡಘಟ್ಟಿ, ಕಸಬಾ ಹೋಬಳಿ, ಮಾಲೂರು ತಾಲ್ಲೂಕು. 
3. ಶ್ರೀ ಮುನಿರಾಜು ಬಿನ್‌ ಮುದ್ದಪ್ಪ, ರಾಜೇನಹಳ್ಳಿ, ಮಾಲೂರು ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 576 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 358 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್‌ 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (1)ರ ಕಲಂ 29ರ ಉಪ ಕಲಂ (1)ರ 
ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ತುಮಕೂರು ಜಿಲ್ಲೆ, ತುರುವೇಕೆರೆ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಸಣ್ಣಯ್ಯ ಬಿನ್‌ ನರಸೇಗೌಡ, 
ಸೊಂಡೇಮಾರ್ಗನಹಳ್ಳಿ, ಮಾಯಸಂದ್ರ ಹೋಬಳಿ, ತುರುವೇಕೆರೆ ತಾಲ್ಲೂಕು. 
2. ಶ್ರೀಮತಿ ಲತಾ ಕೋಂ ಪ್ರಕಾಶ್‌, 
ಸಾಸಲು, ದಂಡಿನ ಶಿವರ ಹೋಬಳಿ, ತುರುವೇಕೆರೆ ತಾಲ್ಲೂಕು. 
3... ಶ್ರೀ ಚಂದ್ರಯ್ಯ ಬಿನ್‌ ಹನುಮಯ್ಯ, 
ಕೊಡಿಗೇಹಳ್ಳಿ, ತುರುವೇಕೆರೆ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 577 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 430 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 5ನೇ ಸೆಪ್ಟೆಂಬರ್‌ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 430 ಸಿಎನ್‌ಎಸ್‌ 2005, ದಿನಾಂಕ: 01.04.2005 ರಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ 
ತಾಲ್ಲೂಕಿನ ತಳಗವಾಡಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀಮತಿ ರತ್ನಮ್ಮ ಕೋಂ ಬಿ. ಚೌಡಯ್ಯ, 
ದೇವೀಪುರ, ಮಳವಳ್ಳಿ ತಾಲ್ಲೂಕು ರವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ ಸಿ. ಕುಮಾರಿ ಕೋಂ ನಾರಾಯಣ ಇವರನ್ನು ಮಂಡ್ಯ 
ಜಿಲ್ಲೆ, ಮಳವಳ್ಳಿ ತಾಲ್ಲೂಕಿನ ತಳಗವಾಡಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 580 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 431 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ (1ರ 
ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ ಮಾರಿಯಾ ಅಗಾಫಿ ಪರೇರ, ಸಾ: ಖಾನಾಪುರ ಇವರನ್ನು ಬೆಳಗಾಂ 
ಜಿಲ್ಲೆ ಖಾನಾಪುರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., ಖಾನಾಪುರ ಇದರ ಆಡಳಿತ ಮಂಡಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 582 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 439 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 


೫೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೪-ಎ 





ಈ ಕೆಳಕಂಡ ವ್ಯಕ್ತಿಗಳನ್ನು ಶಿವಮೊಗ್ಗ ಜಿಲ್ಲೆ ಮತ್ತು ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಶಿವಮೊಗ್ಗ ಇದರ ಆಡಳಿತ 
ಮಂಡಳಿಗೆ ಸದಸ್ಯರುಗಳಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀ ಎಸ್‌.ಪಿ. ಜಗನ್ನಾಥ್‌ ಬಿನ್‌ ಲೇಟ್‌ ಹೆಚ್‌.ಜಿ. ಚನ್ನಪ್ಪ, ಬನಶಂಕರಿ ನಿಲಯ, ಶಿವಮೊಗ್ಗ. 
2) ಶ್ರೀಮತಿ ನಿರ್ಮಲ ಕೋಂ ಪಾಲಾಕ್ಷಪ್ಪ, ಹಾಡದನಹಳ್ಳಿ. 
3) ಶ್ರೀ ಶಿವನಾಯಕ್‌ ಬಿನ್‌ ಲಕ್ಷ ನಾಯಕ್‌, ಮಲ್ಲಿಗೆನಹಳ್ಳಿ, ಶಿವಮೊಗ್ಗ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 583 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 641 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 641 ಸಿಎನ್‌ಎಸ್‌ 2005, ದಿನಾಂಕ: 03.05.2005 ರಲ್ಲಿ ಬಿಜಾಪುರ ಜಿಲ್ಲೆ ಮತ್ತು 
ತಾಲ್ಲೂಕಿನ ಹಿಟ್ಟನಹಳ್ಳಿ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ., ಹಿಟ್ಟನಹಳ್ಳಿ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀಮತಿ ಮಹಾಲಕ್ಷಿ, ಮಲ್ಲಪ್ಪ ಇಂಡಿ, 
ಹಿಟ್ಟನಹಳ್ಳಿ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ ಯಲ್ಲವ್ವ ಸೋಮನಿಂಗ ಜೈನಾಪುರ ಇವರನ್ನು ಬಿಜಾಪುರ 
ಜಿಲ್ಲೆ ಮತ್ತು ತಾಲ್ಲೂಕಿನ ಹಿಟ್ಟನಹಳ್ಳಿ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ., ಹಿಟ್ಟನಹಳ್ಳಿ ಇದರ ಆಡಳಿತ ಮಂಡಳಿಗಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 584 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 443 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 443 ಸಿಎನ್‌ಎಸ್‌ 2005, ದಿನಾಂಕ: 7.04.2005 ರಲ್ಲಿ ಹಾಸನ ಸಿ.ಸಿ.ಡಬ್ಲ್ಯೂ ಸ್ಟೋರ್ಸ್‌ 
(ಜನತಾ ಬಜಾರ್‌), ಇದರ ಆಡಳಿತ ಮಂಡಳಿಗೆ ನಾಮನಿರ್ದೇಶನಗೊಂಡಿರುವ ಶ್ರೀ ದೇವೀಹಳ್ಳಿ ಚಂದ್ರು, ದೇವೀಹಳ್ಳಿ, ಹಾಸನ ತಾಲ್ಲೂಕು ಇವರ 
ಹೆಸರನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿದ್ದು ಅದರಂತೆ ಓದಿಕೊಳ್ಳತಕ್ಕದ್ದು. 
“ಪ್ರೀ ಚಂದ್ರಶೇಖರ್‌ ಡಿ.ಎ. ಬಿನ್‌ ಲೇ. ಅಜ್ಜಶೆಟ್ಟಿ, (ದೇವಿಹಳ್ಳಿ ಚಂದ್ರ) 
ಶಾಂತಿ ಗ್ರಾಮ ಹೋಬಳಿ, ಹಾಸನ ತಾಲ್ಲೂಕು, ಹಾಸನ ಜಿಲ್ಲೆ.” 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 585 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 464 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 1ನೇ ಏಪ್ರಿಲ್‌ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕು, ತೋರೆಬೊಮನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀ ವೈ.ಸಿ. ರವಿಕುಮಾರ್‌ ಬಿನ್‌ ಚಿಕ್ಕಮಾಗೇಗೌಡ, ಟಿ.ಬಿ. ಹಳ್ಳಿ. 
2) ಶ್ರೀ ಹೆಚ್‌.ವಿ. ವೆಂಕಟೇಶ್‌ ಬಿನ್‌ ವೆಂಕಟಯ್ಯ, ಹೊನ್ನಾಯಕನಹಳ್ಳಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 586 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 646 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 7ನೇ ಏಪ್ರಿಲ್‌ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ವ್ಯಕ್ತಿಗಳನ್ನು ಚಿಕ್ಕಮಗಳೂರು ಜಿಲ್ಲೆ, ತರೀಕೆರೆ ತಾಲ್ಲೂಕಿನ ದೊರನಾಳು ಮತ್ತು ಮುಡುಗೋಡು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕುಗಳ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೫೮೧ 





ದೊರನಾಳು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
1) ಶ್ರೀಮತಿ ಎಲ್‌.ಎಸ್‌. ಲಲಿತಮ್ಮ ಕೋಂ ವಿಜಯಕುಮಾರ್‌, ದೊರನಾಳು. 
2) ಶ್ರೀ ನರಸಪ್ಪ ಬಿನ್‌ ನರಸಯ್ಯ, ದೊರನಾಳು. 
3) ಶ್ರೀ ಗೌಸ್‌ ಪೀರ್‌ಸಾಬ್‌ ಬಿನ್‌ ದಸ್ತಗೀರಸಾಬ್‌, ದೊರನಾಳು. 
ಮುಡುಗೋಡು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
1) ಶ್ರೀಮತಿ ಎಸ್‌. ನಾಗಮಣಿ ಕೋಂ ಶ್ರೀಕಂಠಪ್ಪ, ಮುಡುಗೋಡು. 
2) ಶ್ರೀ ರಾಜಾರಾವ್‌ ಬಿನ್‌ ಮಂಜೋಜಿರಾವ್‌. 
3) ಶ್ರೀ ಟಿ.ಕೆ. ಕಾಶಿರಾಜ್‌ ಬಿನ್‌ ಟಿ.ಕಾಂತಯ್ಯ, ರಂಗೇನಹಳ್ಳಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 588 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 680 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 8ನೇ ಏಪ್ರಿಲ್‌ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲ್ಲೂಕಿನ ಜಾವಗಲ್‌ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿಯಮಿತ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀಮತಿ ನಾಗರತ್ನ ಕೋಂ ಹನುಮಂತಪ್ಪ, ಜನತಾ ಕಾಲೋನಿ, ಜಾವಗಲ್‌ ಅರಸೀಕೆರೆ ತಾಲ್ಲೂಕು. 
2. ಶ್ರೀ ಖಲೀಲ್‌ ಬಿನ್‌ ಅಮೀರ್‌ ಖಾನ್‌, ಜಾವಗಲ್‌, ಅರಸೀಕೆರೆ ತಾಲ್ಲೂಕು. 
3. ಶ್ರೀ ಜಿ.ಹೆಚ್‌. ಚಂದ್ರಶೇಖರ್‌ ಬಿನ್‌ ಹನುಮಯ್ಯ, ಗಾಂಧಿನಗರ, ಜಾವಗಲ್‌, ಅರಸೀಕೆರೆ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 589 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 687 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 11ನೇ ಏಪ್ರಿಲ್‌ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ವ್ಯಕ್ತಿಗಳನ್ನು ಕೊಡಗು ಜಿಲ್ಲೆಯ ವೀರಾಜಪೇಟೆ ತಾಲ್ಲೂಕಿನ 03 ವಿವಿಧ ವ್ಯವಸಾಯ ಸೇವಾ ಸಹಕಾರ ಸಂಘ/ಬ್ಯಾಂಕ್‌ ಇವುಗಳ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಗುಹ್ಯ ಅಗಸ್ತೇಶ್ವರ ಸೇವಾ ಸಹಕಾರ ಬ್ಯಾಂಕ್‌, ಸಿದ್ಧಾಪುರ 
1) ಶ್ರೀ ಎಂ.ಎ. ಮಹಮದಾಲಿ ಬಿನ್‌ ಅಮೀರ್‌ ಸಾಹೇಬ್‌, ಎಂ.ಜಿ. ರಸ್ತೆ, ಸಿದ್ದಾಪುರ. 
2) ಶ್ರೀಮತಿ ಕೆ.ಡಿ. ರಜನಿ ಕೋಂ ಕೆ.ಜಿ. ಸದನ್‌, ಗುಹ್ಯ ಗ್ರಾಮ, ಸಿದ್ದಾಪುರ. 
3) ಶ್ರೀ ಹೆಚ್‌.ಎಂ. ಪೆರಿಯ ಸ್ವಾಮಿ ಬಿನ್‌ ಮುನಿಸ್ವಾಮಿ, ವೀರಾಜಪೇಟೆ ರಸ್ತೆ, ಸಿದ್ದಾಪುರ. 
ಅಮತ್ರಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ 
1) ಶ್ರೀ ವಿ.ಎನ್‌. ಸುರೇಶ್‌ ಬಿನ್‌ ನಾಗಪ್ಪ, ಕಾರ್‌ಮಾಡ್‌ ಗ್ರಾಮ ಮತ್ತು ಅಂಚೆ. 
2) ಶ್ರೀಮತಿ ಚೋವಂಡ ಎನ್‌. ಜಾನಕಿ ಕೋಂ ದಿ. ನಾಚಪ್ಪ, ಅಮತ್ರಿ ಗ್ರಾಮ ಮತ್ತು ಅಂಚೆ. 
3) ಶ್ರೀಮತಿ ಹೆಚ್‌.ವಿ. ಜಯ ಕೋಂ ಹೆಚ್‌.ಎಂ. ವೀರರಾಜು, ಕಾರ್‌ಮಾಡ್‌ ಗ್ರಾಮ ಅಮತ್ರಿ ಅಂಚೆ. 
ಮಾಲ್ಲಾರೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ 
1) ಶ್ರೀ ಡಿ.ಎಂ. ಉಮೇಶ್‌ (ಸಾಬು) ಬಿನ್‌ ದಿವಂಗತ ಡಿ.ಎಸ್‌. ಮುದ್ದಪ್ಪ, ಬಾಡಗ ಬಾಣಂಗಾಲ ಗ್ರಾಮ, ಹುಂಡಿ, ಗಟ್ಟದಳ್ಳ ಅಂಚೆ. 
2) ಶ್ರೀ ಅಬ್ದುಲ್‌ ರಹಮಾನ್‌ ಹಾಜಿ ಬಿನ್‌ ಸಿ.ಪಿ. ಅಹ್ಮದ್‌, ಬಾಡಗ ಬಾಣಂಗಾಲ ಗ್ರಾಮ, ಹುಂಡಿ, ಗಟ್ಟದಳ್ಳ ಅಂಚೆ. 
3) ಶ್ರೀ ಹೆಚ್‌.ಸಿ. ಬಸವಯ್ಯ ಬಿನ್‌ ಲಕ್ಕ, ಬಾಡಗ ಬಾಣಂಗಾಲ ಗ್ರಾಮ, ಹುಂಡಿ, ಗಟ್ಟದಳ್ಳ ಅಂಚೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 606 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 976 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 23ನೇ ಆಗಸ್ಟ್‌ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 


೫೮೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೪-ಎ 





ಶ್ರೀಮತಿ ಜ್ಯೋತಿ ಕೋಂ ರವಿ, ಸಿದ್ದನಹುಂಡಿ, ಇವರನ್ನು ಮೈಸೂರು ಜಿಲ್ಲೆ ಟಿ. ನರಸೀಪುರ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ನಿ., 
ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 633 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 978 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್‌ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ವ್ಯಕ್ತಿಗಳನ್ನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲ್ಲೂಕಿನ ನೇರಲಗುಂಟೆ ಉಣ್ಣೆ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ 
ನಿ., ನೇರಲಗುಂಟೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 
1 ಶ್ರೀ ಎಸ್‌.ಆರ್‌. ರೇವಣ್ಣ ಬಿನ್‌ ಸಣ್ಣರಂಗಪ್ಪ, ನೇರಲಗುಂಟೆ. 
2) ಶ್ರೀ ತಿಪ್ಪಯ್ಯ ಬಿನ್‌ ಜೆಲ್ಲಿ ಸೂರಯ್ಯ, ನೇರಲಗುಂಟೆ. 
3) ಶ್ರೀಮತಿ ಪಾಪಮ್ಮಕೋಂ ಕೆ.ಬಿ. ಮಹಾತ್ಮ ನೇರಲಗುಂಟೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 634 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 982 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 5ನೇ ಸೆಪ್ಟೆಂಬರ್‌ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ವ್ಯಕ್ತಿಗಳನ್ನು ರಾಯಚೂರು ಜಿಲ್ಲೆ ಸಿಂಧನೂರು ತಾಲ್ಲೂಕಿನ ಹುಡಾ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ಹುಡಾ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀ ವೈ. ರಂಗರಾವ್‌ ಬಿನ್‌ ಬೈ. ವೆಂಕಟೇಶ್ವರ ರಾವ್‌, (ಬೈರೇಶ್ವರ ಕ್ಯಾಂಪು) 
2) ಶ್ರೀಮತಿ ಬಸಮ್ಮ ಕೋಂ ದನಾವೇಂದ್ರರೆಡ್ಡಿ (ಹುಡಾ) 
3) ಶ್ರೀ ದೊಡ್ಡ ಅದೆಪ್ಪ ಬಿನ್‌ ಹುಲಿಗೇಪ್ಪ (ಮುಕ್ಕುಂದ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 636 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 986 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 5ನೇ ಸೆಪ್ಟೆಂಬರ್‌ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ವ್ಯಕ್ತಿಗಳನ್ನು ಬಿಜಾಪುರ ಜಿಲ್ಲೆ, ಮುದ್ದೇಬಿಹಾಳ ತಾಲ್ಲೂಕಿನ ಮುದ್ದೇಬಿಹಾಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ., 
ಮುದ್ದೇಬಿಹಾಳ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ 
ಮಾಡಿದೆ. 
1) ಶ್ರೀ ಲಕ್ಷ್ಮಣ ಯಮನಪ್ಪ ತಿರಂಗಿ, ಅಂಚೆ: ಕುಂಟೋಜಿ, ತಾ: ಮುದ್ದೇಬಿಹಾಳ. 
2) ಶ್ರೀಮತಿ ಲಕ್ಷ್ಮೀಬಾಯಿ ಬಲವಂತಪ್ಪ ಹುಲವೆಂಚಿ, ಅಂಚೆ: ಕುಂಟೋಜಿ, ತಾ: ಮುದ್ದೇಬಿಹಾಳ. 
3) ಶ್ರೀ ಮಹಿಬೂಬ ಜಾನಸಾಹೇಬ ದಖನಿ, ಕುಂಟೋಜಿ, ತಾ: ಮುದ್ದೇಬಿಹಾಳ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 637 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 987 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2005 
ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಲೂ 987 ಸಿಎನ್‌ಎಸ್‌ 2005, ದಿನಾಂಕ: 31.08.2005 ರಲ್ಲಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು 
ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ., ಹಿರಿಯೂರು ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಎನ್‌. 
ಸಿದ್ದೇಗೌಡ ಬಿನ್‌ ನರಸಿಂಹಯ್ಯ ಓಬಳಾಪುರ, ದಿಂಡಾವರ ಅಂಚೆ, ಹಿರಿಯೂರು ತಾ: ರವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಿದೆ. 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ೫೮೩ 





ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ 
ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಎಂ.ಬಿ. ಭರತ್‌, ಮೇಟಿ ಕುರ್ಕೆ, ಐಮಂಗಲ ಹೋಬಳಿ, 
ಹಿರಿಯೂರು ತಾಲ್ಲೂಕು ಇವರನ್ನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ., 
ಹಿರಿಯೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ 
ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 638 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 990 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 5ನೇ ಸೆಪ್ಟೆಂಬರ್‌ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ವ್ಯಕ್ತಿಗಳನ್ನು ಬಿಜಾಪುರ ಜಿಲ್ಲೆ ಮತ್ತು ತಾಲ್ಲೂಕಿನ ಸಾರವಾಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ., ಸಾರವಾಡ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1 ಶ್ರೀ ಬಸನಗೌಡ ಬಾಲಪ್ಪ ಗೌಡ ಬಗಲಿ 
2) ಶ್ರೀ ಮಹಾದೇವ ಸಂಜೀವಗೋಳ 
3) ಶ್ರೀಮತಿ ಶಾಂತವ್ವ ಈರಯ್ಯ ಪೂಜಾರಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 639 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 991 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 3ನೇ ಸೆಪ್ಟೆಂಬರ್‌ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ವ್ಯಕ್ತಿಗಳನ್ನು ತುಮಕೂರು ಜಿಲ್ಲೆ ತಿಪಟೂರು ತಾಲ್ಲೂಕಿನ ಕರಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ., ಇದರ ಮಂಡಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1 ಶ್ರೀ ಕೆ.ಎಸ್‌. ಲಿಂಗರಾಜು ಬಿನ್‌ ಕೆ.ವಿ. ಸಂಪತ್‌, ಕರಡಿ ತಿಪಟೂರು ತಾಲ್ಲೂಕು 
2) ಶ್ರೀಮತಿ ಭಾಗ್ಯ ಕೋಂ ಶಂಕರಲಿಂಗಯ್ಯ, ಅಣ್ಣಮಲ್ಲೇನಹಳ್ಳಿ, ತಿಪಟೂರು ತಾಲ್ಲೂಕು 
3) ಶ್ರೀ ಎಂ. ಕೆಂಪಯ್ಯ ಬಿನ್‌ ಮಾಳಯ್ಯ, ಗಿಣಕಿಕೆರೆ, ತಿಪಟೂರು ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 640 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 992 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ವ್ಯಕ್ತಿಗಳನ್ನು ಹಾವೇರಿ ಜಿಲ್ಲೆ ಮತ್ತು ತಾಲ್ಲೂಕಿನ ಶ್ರೀ ಕೋಡಿಬಸವೇಶ್ವರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ಆಲದಕಟ್ಟೆ ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀಮತಿ ರತ್ನವ್ವ ಕೋರಿ ಮಹಾರುದ್ರಪ್ಪ ಕೋರಿಶೆಟ್ರ 
2 ಶ್ರೀ ನಾಗೇಂದ್ರಪ್ಪ ದುರಗಪ್ಪ ಅಚ್ಚಿಗೇರಿ 
3) ಶ್ರೀ ಶಂಭುಲಿಂಗನಗೌಡ ಚಿನ್ನಪ್ಪಗೌಡ ಮಲ್ಲನಗೌಡರ ಸಾ: ಆಲದಕಟ್ಟಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 641 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 828 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 26ನೇ ಜುಲೈ 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1) ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ವ್ಯಕ್ತಿಗಳನ್ನು ಉಡುಪಿ ಜಿಲ್ಲೆ, ಕುಂದಾಪುರ ತಾಲ್ಲೂಕಿನ 11 ವಿವಿಧ ಸಹಕಾರ ಸಂಘ/ಬ್ಯಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 





೫೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೦೫ ಭಾಗ - ೪-ಎ 
1. ಅಂಪಾರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
ಅ) ಶ್ರೀಮತಿ ಸಾಧು ಕೋಂ ಸೀನ ಮೊಗೇರ, ಪೋಸ್ಟ್‌ - ಸಿಲ್ಲಿಕಟ್ಟೆ, ಮಾವಿನ ಕಟ್ಟೆ, ಅಂಪಾರು ಕಟ್ಟೆ, 
ಅಂಪಾರು ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ. 
ಆ) ಶ್ರೀಮತಿ ಮಲ್ಲಿಕಾ ಬಿನ್‌ ನಾರಾಯಣ ನಾಯ್ಕ ಕನ್ನಾಲೆ, ಅಂಪಾರು ಪೋಸ್ಟ್‌, ಕುಂದಾಪುರ ತಾಲ್ಲೂಕು. 
2. ಆಲೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
ಅ) ಶ್ರೀ ಕರುಣಾಕರ ಶೆಟ್ಟಿ ಬಿನ್‌ ಸೂಲ್ಯಣ್ಣ ಶೆಟ್ಟಿ ಕಳಿ, ಆಲೂರು ಪೋಸ್ಟ್‌, ಕುಂದಾಪುರ ತಾಲ್ಲೂಕು. 
3. ಬೆಳ್ಳೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
ಅ) ಶ್ರೀ ಸುಧಾಕರ ಶೆಟ್ಟಿ ಬಿನ್‌ ರಘುರಾಮ ಶೆಟ್ಟಿ ಅರ್ತಿನ ಕಾನ್‌, ಸೇಡಿಮನೆ, ಬೆಳ್ಳೆ, ಉಡುಪಿ ಜಿಲ್ಲೆ. 
4. ಕಾವ್ಯಾಡಿ (ಶಂಡ್ಲೂರು) ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
ಅ) ಶ್ರೀಮತಿ ರಾಧಾಶೆಡ್ತಿ ಕೋಂ ನಾರಾಯಣ ಶೆಟ್ಟಿ ಮಂಜನಮಕ್ಕೆ ಮನೆ, ಬಳ್ಳೂರು ಪೋಸ್ಟ್‌, ಕುಂದಾಪುರ ತಾಲ್ಲೂಕು. 
ಆ) ಶ್ರೀ ಭೋಜ ಹರಿಜನ ಬಿನ್‌ ಬಚ್ಚ ಹರಿಜನ ಹಳ್ನಾಡು ಪೋಸ್ಟ್‌, ಕುಂದಾಪುರ ತಾಲ್ಲೂಕು. 
5. ಕುಂದಾಪುರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
ಅ) ಶ್ರೀಮತಿ ರಾಧಾಶೆಟ್ಟಿಗಾರ್‌ ಕೋಂ ಕೃಷ್ಣಶೆಟ್ಟಿಗಾರ್‌, ಆಂಜನೇಯ ಗ್ಯಾಸ್‌ ಏಜೆನ್ಸಿ ಹತ್ತಿರ ಚರ್ಚ್‌ ರಸ್ತೆ, ಕುಂದಾಪುರ. 
ಆ) ಶ್ರೀ ಅಶ್ವತ್ಥ್‌ ಬಿನ್‌ ಅಕ್ಕಮ್ಮನಂದಿ ಬಟ್ಟಿ, ಒಡೆಯರ ಹೋಬಳಿ, ಕುಂದಾಪುರ ತಾಲ್ಲೂಕು. 
6. ಮೊಳಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
ಅ) ಶ್ರೀ ರಘುರಾಮ ಮೊಗವೀರ ಬಿನ್‌ ಮಂಜುಮೊಗವೀರ ಹುಣ್ಣಮಕ್ಕಿ, ಹೊಂಬಾಡಿ ಮಂಬಾಡಿ ಗ್ರಾಮ. 
7. ಪಡುಕೋಣೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
ಅ) ಶ್ರೀ ರಾಜೀವ ಪಡುಕೀಣೆ ಬಿನ್‌ ಪರಮೇಶ್ವರ, ಗುಡ್ಡೆ ಅಂಗಡಿ ಪೋಸ್ಟ್‌ ನಾಡ, ಕುಂದಾಪುರ ತಾಲ್ಲೂಕು. 
8. ಶಂಕರ ನಾರಾಯಣ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
ಅ) ಶ್ರೀಮತಿ ನಾಗು ಮೋಗೇರ್ತಿ ಕೋಂ ಮಹಾಬಲ ನಾಯಕ್‌ ಕೂಢ ಬೈಲೂರು, ಶಂಕರನಾರಾಯಣ. 
9. ಉಳ್ಳೂರು ಮಚ್ಚಟ್ಟು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
ಅ) ಶ್ರೀ ರಾಜಗೋಪಾಲ ಹೆಗ್ಡೆ ಬಿನ್‌ ಲಕ್ಷ ಣ ಹೆಗ್ಡೆ, ಚಿಟ್ಟೆ ಹೌಸ್‌, ಉಳ್ಳೂರು, ಕುಂದಾಪುರ ತಾಲ್ಲೂಕು. 
10. ಬಸ್ರೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
ಅ) ಶ್ರೀ ಸಂತಾನ್‌ ಡಿ'ಸೋಜಾ 
ಆ) ಶ್ರೀಮತಿ ಶರ್ಮಿಳಾ ಕೋಂ ಯೋಗೇಶ್‌ ಆಚಾರ್‌. 
ಇ) ಶ್ರೀ ಸುಬ್ಬಯ್ಯ ಬಿನ್‌ ನಂದಿ ಹರಿಜನ, ಕುಂದಾಪುರ, ಬಸ್ರೂರು. 
11. ಕುಂದಾಪುರ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಕಾರ ಬ್ಯಾಂಕ್‌ ನಿ., ಕುಂದಾಪುರ. 
ಅ) ಶ್ರೀಮತಿ ಶಾಲಿನಿ ಕೋಂ ಕೆ. ನಾಗೇಶ್‌ರಾವ್‌, ಹೊಸಾಡು, ಬಂಕೇಶ್ವರ ರಸ್ತೆ, ಬೈಂದೂರು ಪೋಸ್ಟ್‌, ಕುಂದಾಪುರ ತಾಲ್ಲೂಕು. 
ಆ) ಶ್ರೀ ಯು. ಶ್ರೀನಿವಾಸ ಬಿನ್‌ ರಾಮಕೃಷ್ಣ ಮಾಸ್ಟರ್‌, ಪಡುವರಿ ಗ್ರಾಮ, ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ, 
ಬೈಂದೂರು ಪೋಸ್ಟ್‌, ಕುಂದಾಪುರ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 683 ಆರ್‌.ಎಸ್‌. ಹುಚ್ಚಾಚಾರಿ 


ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
HEALTH & FAMILY WELFARE SECRETARIAT 
NOTIFICATION 
No. HFW 9 KVM 2005, Bangalore, Dated: 3rd November 2005 
Under Clause (v) of the VIMS Rules & Regulations 1995 the Governing Council of the Karnataka 


Institute of Medical Sciences, Hubli is reconstituted with immediate effect as here under. 


















































1 Minister for Medical Education Chairman 
2 Principle Secretary/Secretary to Government Finance Department Member 
3 | Vice Chancellor RGUHS Member 
4 Secretary to Government HFW Department Member 
5 Secretary to Government SW Department Member 
6 Director of Medical Education Member 
7 Director of IIFWS Member 
8 Director KIMS Member Secretary 
9 A faculty Member to be nominated later Member 
10 | A faculty Member to be nominated letter Member 
11 | Dr. Sanjay Kumar Donge, Donge Nursing Home, Haveri. Member 
By Order and in the name of the Governor of Karnataka, 
S.N. KRISHNA KUMAR 
P.R. 684 Under Secretary to Government, 


Health & Family Welfare Department (Medical Education) 


